ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು : | ಶ್ರೀ ವಿಜಯ ಸಿಂಗ್‌ (ಸ್ಠಳೀಯ ಸಂಸ್ಥೆಗಳ ಕ್ಷೇತ್ರ) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: 1.1255 Rp | ; 
ಉತ್ತರಿಸಬೇಕಾದ ದಿನಾಂಕ : | 22.09.2021 | 
ಉತ್ತರಿಸಬೇಕಾದ ಸಜಿವರು : 1 ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಈ. ' 
bi ಪ್ರಶ್ನೆ ನ ಉತ್ತ ರ 
(ಅ) | ಬೀದರ್‌ ಜಿಲ್ಲೆಯಲ್ಲಿ ಬೀದರ್‌ ಜಿಲ್ಲೆಯನ್ನೊಳಗೊಂಡಂತೆ ರಾಜ್ಯದಲ್ಲಿ ಕೆಳಕಂಡ 
ಬಡವರಿಗೆ ಸೂರು | ವಿವಿಧ ವಸತಿ ಯೋಜನೆಗಳನ್ನು ಅನೆಖರನೂಳಿಸಲಲ ಳದ 
ಒದಗಿಸುವ ಯೋಜನೆಗಳು | ರ್ರಾಜ್ಯ ಸರ್ಕಾರದ ಯೋಜನೆಗಳು: 
ಯಾವುವು; 
1, ಬಸವ ವಸತಿ ಯೋಜನೆ ' ಸ 
2: ಡಾ.ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ 
ಮತ್ತು ನಗರ) 2 
3. ವಾಜಪೇಯಿ ನಗರ ವಸತಿ ಯೋಜನೆ | 
. ದೇವರಾಜ್‌ ಅರಸು ವಸತಿ ಯೋಜನೆ (ಗ್ರಾಮೀಣ ಮತ್ತು dy 
ಕೇಂದ್ರ ಪುರಸ್ಕೃತ ಯೋಜನೆಗಳು: | 
ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾಮೀಣ ಮತ್ತು ನಗರ) 
ನಿವೇಶನ ಯೋಜನೆಗಳು: ಸ . 
1. ಇಂದಿರಾ ಗ್ರಾಮೀಣ ವಸತಿ ನಿವೇಶನ ಯೋಜನೆ 
2. ವಾಜಪೇಯಿ ನಗರ ನಿವೇಶನ, ಯೋಜನೆ | I 
(ಆ) |ಕಳೆದ 5 ವರ್ಷಗಳಲ್ಲಿ ಬೀದರ ಜಿಲ್ಲೆಗೆ 2016-17 ಸೇ ಸಾಲಿನಿರಿದ 2020-2 ಸಾ } 
ಸೂರು ಒದಗಿಸುವ | ಸಾಲಿನವರೆಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ " 57939: 
ಯೋಜನೆಗಳ ಮನೆಗಳನ್ನು ಮಂಜೂರು ಮಾಡಿ ಕಾಮಗಾರಿ: " "ಆದೇಶ 
ಸ್ಮಿತಿಗತಿಗಳೇನು ; ನೀಡಲಾಗಿರುತ್ತದೆ. ವಿವರ ಕೆಳಕಂಡಂತಿದೆ. ಸ 
4 ಒಟ್ಟು ಘಾಕಾಫ ಸ್‌ 
ಮಂಜೂ id ಪ್ರಗತಿ | ವಾಗ 'ರದ್ದ್ನಿದ ' 
ಯೋಜನೆ ರಾದ, ಮನೆ ಯಲ್ಲಿದ್ದ | ಚೇಕಾದ |.ಮನೆ 
ಮನೆಗಳು | ಗು ಮನೆ ಮನೆ .| ಗಳು ' 
ಗು ಗ್ರ 3 
ಬಸವ ವಸತಿ ನ 
pr 16114 8105 6280 2 1729 
ಡಾ॥ ಬಿ.ಆರ್‌. / 
ಅಂಬೇಡ್ಕರ್‌ - 
ES | TiSIE. | “898 0 [25 
(ಗ್ರಾ & ನ) 
ದೇವರಾಜು ಅರಸು 4 
ವಸತಿ ಯೋಜನೆ 1609 421 818 349 21 
(ಗ್ರಾ ಹಿನ) M i 
ಪ್ರಧಾಸ ಮಂತ್ರಿ 
ಆವಾಸ್‌ ಯೋಜನೆ | 2648 1933 555 4a | 119 
(ಗ್ರಾ) ್ಯ 
ಪ್ರಧಾನ ಮಂತ್ರಿ * 
ಆವಾಸ್‌ ಯೋಜನೆ i ¥ ' h 
IN 918 2s |e 1810 ಸ . 
Gol 1.5 + PKGB) ಗ ¥ _} 


Dn 1692 871 478 | 33 310 
ಒಟ್ಟಿ 57939 23764 17612 12233 4334 
(ಇ) | ಈಗಾಗಲೇ ಮಂಜೂರಾದ ಬೀದರ್‌ ಜಿಲ್ಲೆಗೆ 2016-17 ನೇ ಸಾಲಿನಿಂದ 2020-31 ನ 
ಮನೆಗಳ ಸಾಲಿನವರೆಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾಃ: 
ಫಲಾನುಭವಿಗಳಿಗೆ ಮನೆಗಳಿಗೆ ಜಿಪಿಎಸ್‌ ಆಧಾರಿತ ಬೌತಿಕ ಪ್ರಗತಿಗೆ ಅನುಗುಣವಾಃ: 
ಬಿಡುಗಡೆಯಾದ ಫಲಾನುಭವಿಗಳ ಖಾತೆಗೆ ರೂ.369.55 ಕೋಟಿಗಳನ್ನು ಬಿಡುಗ: 
“ಅನುದಾನವೆಷ್ಟು ; ಮಾಡಲಾಗಿದೆ. ತಾಲ್ಲೂಕುವಾರು ವಿವರ ಕೆಳಕಡಂತಿದೆ 
' ತಾಲ್ಲೂಕು ಮೊತ್ತ 
ಔರದ್‌ 51.75 
ಬಸವ ಕಲ್ಯಾಣ 45.37 
ಬಾಲಿ 117.54 
ಬೀದರ್‌ 41.00 
ಚಿಟಿಗುಪ್ಪ 32.93 
ಹುಲಸೂರು 9.33 
ಹುಮನಾಬಾದ್‌ 49.31 
ಕಮಲನಗರ 22,32 
ಒಟ್ಟು 369.55 | 
(ಈ) | ಬೀದರ್‌ ಜಿಲ್ಲೆಯಲ್ಲಿ ಮನೆ ಬೀದರ್‌ ಜಿಲ್ಲೆಗೆ 2016-17 -ನೇ ಸಾಲಿವಿಂದ 20252೫7 ಸೆ 


ನಿರ್ಮಾಣಕ್ಕೆ 


ಮಂಜೂರಾದ 
ಅನುದಾನವನ್ನು ತಡೆ 
ಹಿಡಿಯಲಾಗಿದೆಯೇ ? 
(ತಾಲ್ಲೂಕುವಾರು ವಿವರ 


ನೀಡುವುದು) 


ಸಾಲಿನವರೆಗೆ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾದ 
ಮನೆಗಳಿಗೆ ಜಿಪಿಎಸ್‌ ಆಧಾರಿತ ಬೌತಿಕ ಪ್ರಗತಿಗೆ ಅನುಗುಣವಾಗಿ. 
ಫಲಾನುಭವಿಗಳ ಖಾತೆಗೆ ರೂ.416.12 ಕೋಟಿಗಳನ್ನು ಬಿಡುಗಡ 
ಮಾಡಲಾಗಿದೆ. 


ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ ಮನೆಗಳಿಗೆ 
ಇಂದಿರಾ ಮನೆ ಪ್‌ ನಸ ಮುಖಾಂತರ ಜಿ.ಪಿ.ಬಸ್‌ ಮಾಡಲಾದ 
ಮನೆಗಳ ಭೌತಿಕ ಪ್ರಗತಿಗನುಗುಣವಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿತ್ತು, ಆದರೆ, ಪ್ರಗತಿಯಲ್ಲಿರುವ ಮನೆಗಳಲ್ಲಿ ಕೆಲವು 
ಅನರ್ಹ ಫಲಾನುಭವಿಗಳ ಆಯ್ಕೆ ಕಂಡು ಬಂದಿರುವುದರಿಂದ 
ಅನುದಾನ ದುರ್ಬಳಕೆಯನ್ನು ತಡ ಹಿಡಿಯುವ ಉದ್ದೇಶದಿಂದ 
ಸರ್ಕಾರದ ಆದೇಶ ಸಂಖಜ್ಯೆವಇ 154 ಹೆಚ್‌ಎಎಂ 2019, 
ದಿನಾಂಕ:16.11.2019 ರ ರೀತ್ಯಾ ಪ್ರಗತಿಯಲ್ಲಿರುವ ಮನೆಗಳನ್ನು 
ಇಂದಿರಾ ಮನೆ ಮೊಬ್ಬೆಲ್‌ ಆಪ್‌ ಮೂಲಕ ಜಿ.ಪಿ.ಎಸ್‌ಗೆ ಅಳವಡಿಸಿ, 
ಅರ್ಹಗೊಂಡ ನಂತರ ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ 
6eಂ ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ 
ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವ ಹಣಾಧಿಕಾರಿಯವರು 
ಹಾಗೂ ನಗರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, 
ದೃಢೀಕರಿಸಿದ ನಂತರ ಸದರಿ ಫಲಾನುಭವಿಗಳ ಆಧಾರ್‌ 
ಜೋಡಣೆಯಾದ ಬ್ಯಾಂಕ್‌ ಬಾತೆಗೆ ಡಿಬಿಟಿ ಮುಖಾಂತರ 
ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು. 


ಮುಂದುವರೆದಂತೆ ವಿವಿಧ ವಸತಿ ಯೋಜನೆಗಳಡಿ| 
ಪ್ರಗತಿಯಲ್ಲಿರುವ ಮನೆಗಳ ಫಲಾನುಭವಿಗಳಿಗೆ . ಅನುದಾನ | 
ಬಿಡುಗಡೆ ಮಾಡುವಾಗ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಎಂಬ | 
ಎರಡು ಪರಿಶೀಲನಾ ವಿಧಾನಗಳ ಮೂಲಕ ಅನುದಾನ ಬಿಡುಗಡೆ |, 
ಆಗುತ್ತಿದ್ದು, ಇದರಿಂದ ಆಗುವ ವಿಳಂಬವನ್ನು ತಪ್ಪಿಸಲು | 
ಮೇಲ್ಕಂಡ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಆನ್ನು ಒಗೊಡಿಸಿ, |. 
ಇಂದಿರಾ ವಿಜಿಲ್‌ ಆಪ್‌ ಎಂಬ ನೂತನ ತಂತ್ರಾಂಶವನ್ನು | 

ಅಳವಡಿಸಲಾಗಿದ್ದು, ಫಲಾನುಭವಿಗಳಿಗೆ ` ಶೀಘ್ರವಾಗಿ ಅನುದಾನ 

ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳ ಲಾಗಿದೆ. ) 


ಸಂಖ್ಯೆ :ವಇ.341 ಹೆಚ್‌ಎಎಂ 2021 ನ 


NN 


ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ : 
ಅಭಿವೃದ್ಧಿ ಸಚಿವರು 


